(ಅ) 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತ್ತದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 21-09-2020 

ಉತ್ತರಿಸಬೇಕಾದ ಸಚಿವರು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರ. ಪ್ರಶ್ನೆಗಳು ಉತ್ತರಗಳು 
ಸಂ 


ಬೀದರ್‌ ನಗರದ ಬ್ರೀಮ್ಸ್‌ ಕಾಲೇಜಿನಲ್ಲಿ | ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, `ಬಿದರ್‌ ಇಲ್ಲಿ ಖರೀದಿ, 
ನಡೆದಿದೆ ಎನ್ನಲಾದ 18 ಕೋಟಿ | ಸಿಬ್ಬಂದಿ ನೇಮಕ ಮತ್ತು ಇತರೆ ಕಾಮಗಾರಿ/ಖರೀದಿಗಳಲ್ಲಿ ಹಣದ 
ರೂಪಾಯಿಯ 'ಅವ್ಯ ವಹಾರದ ತನಿಖೆ | ದುರುಪಯೋಗ ಹಾಗೂ ಅವ್ಯವಹಾರ ನಡೆದಿರುವುದಾಗಿ ಭ್ರಷ್ಟಾಚಾರ 
ನೀಡುವುದು) ¥ ಸರ್ಕಾರದ ಆದೇಶ ಸಂಖ್ಯೆ: ಆಕುಕ ps ಎಂಎಸ್‌ಎಫ್‌ 2018, 
ದಿನಾಂಕ:29-06-2018 ರಲ್ಲಿ ಈ ಕೆಳಕಂಡ ಸಿಬ್ಬಂದಿಗಳ ವಿರುದ್ಧ 
ಮೊಕದ್ದಮೆ ದಾಖಲಿಸಿ ತನಿಖೆ ಕೈಗೊಳ್ಳಲು ಭ್ರಷ್ಟಾಚಾರ ನಿಗ್ರಹದಳಕ್ಕೆ 
ಅಭಿಯೋಜನಾ ಮಂಜೂರಾತಿ ನೀಡಲಾಗಿರುತ್ತದೆ. 
1. ಡಾ:ಚೆನ್ನಣ್ಣ ಸಿ, ಹಿಂದಿನ ನಿರ್ದೇಶಕರು, 
2. ಡಾ: ಶಿವಕುಮಾರ್‌ ಶೆಟಕಾರ, ಹಿಂದಿನ 

ವೈದ್ಯಕೀಯ ಅಧೀಕ್ಷಕರು . 
3. ಶ್ರೀ ಆನಂದಸಾಗರ ರೆಡ್ಡಿ, ಹಿಂದಿನ ಸಿ.ಇ.ಓ. 
4.ಶ್ರೀಮತಿ ಅನುಷಯಾ, ಸಹಾಯಕ ಆಡಳಿತಾಧಿಕಾರಿಗಳು 
5. ಶ್ರೀ ಬಾಬು ಕೋಟೆ, ಕಛೇರಿ ಅಧೀಕ್ಷಕರು. 
6. ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ, ಕಛೇರಿ ಅಧೀಕ್ಷಕರು 
7. ಶ್ರೀ ಪ್ರಕಾಶ ಮಾಳಗೆ, ಪ್ರ.ದ.ಸ 
8. ಶ್ರೀಮತಿ ವರ್ಷ ದೇಶಮುಖ್‌,ಪ್ರ.ದ.ಸ 
೨. ಶ್ರೀ ಮಾಚೆ ಕಲ್ಲಪ್ಪ, ನಿವೃತ್ತ ಕಛೇರಿ ಅಧೀಕ್ಷಕರು (ಮೃತ ಪಟ್ಟಿರುತ್ತಾರೆ) 
10. ಶ್ರೀ ಶಿವಾಜಿ, ದ್ವಿ.ದ.ಸ. (ಹೊರಗುತ್ತಿಗೆ ನೌಕರರು) 

ಅಭಿಯೋಜನಾ ಆದೇಶಕ್ಕೆ ಸಂಬಂಧಿಸಿದಂತೆ ಆರೋಪಿತರು 
ಮಾನ್ಯ ಕರ್ನಾಟ ಉಚ್ಛ್ಚನ್ಯಾಯಾಲಯ, ಬೆಂಗಳೂರು ಮತ್ತು ಕಲಬುರಗಿ 
ಪೀಠದಲ್ಲಿ ನ್ಯಾಯಾಲಯ ಪ್ರಕಣಗಳನ್ನು ದಾಖಲಿಸಿದ್ದು, [WP No: 
28544-28545/2018 ರಲ್ಲಿ ಡಾ: ಚನ್ನಣ್ಣ ಚಿ & ಡಾ: ಶಿವಕುಮಾರ್‌ 
ಶೆಟಕಾರ್‌, .?.Nಂ:29892-29895/2018 ರಲ್ಲಿ ಶ್ರೀ ಪ್ರಕಾಶ 
ಮಾಳಗೆ, ಶ್ರೀ ಮಾಚಾಕಲ್ಲಪ್ಪ, ಶ್ರೀ ಬಾಬು ಕೋಟೆ & ಶ್ರೀ ಪ್ರಕಾಶ 
ಮಡಿವಾಳ, W.?. Nಂ:38416/2018 ರಲ್ಲಿ ಶ್ರೀ ಆನಂದಸಾಗರರೆಡ್ಲಿ, wr 
No: 1613/2019 ರಲ್ಲಿ ಶ್ರೀಮತಿ ವರ್ಷ ದೇಶಮುಖ್‌] ಮಾನ್ಯ 
ನ್ಯಾಯಾಲಯವು ಅಭಿಯೋಜನಾ ಆದೇಶಕ್ಕೆ ತಡೆಯಾಜ್ಞನೆಯನ್ನು 
ನೀಡಿರುತ್ತದೆ. 


(ಅ) 


ಬ್ರೀಮ್ಸ್‌ ನಲ್ಲಿ ನಡೆದ ಅವ್ಯವಹಾರಕ್ಕೆ | ಬ್ರೀಮ್ಸ್‌ ನಲ್ಲಿ ನಡೆದ ಅವ್ಯವಹಾರಕ್ಕೆ ಕಾರಣರಾದವರು "ಎನ್ನಲಾದ 
ಕಾರಣರಾದವರು ಎನ್ನಲಾದ ಆರೋಗ್ಯ ಅಧಿಕಾರಿ/ನೌಕರರುಗಳ ಪೈಕಿ, ಈ ಕೆಳಕಂಡ ನೌಕರರುಗಳು 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ | ಮೂಲತಃ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನೌಕರರಾಗಿದ್ದು 
ನಿಯೋಜನೆ ಮೇಲೆ ಬಂದಿರುವ ಇವರುಗಳನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸಿ ಆದೇಶಿಸಲಾಗಿದೆ. 

ಗುಮಾಸ್ತರನ್ನು ಅದೇ ಸ್ಥಳದಲ್ಲಿ 
ಮುಂದುವರೆಸಿರುವುದರ ಬಗ್ಗೆ ಸರ್ಕಾರದ 
ಉದ್ದೇಶವೇನು; ಅವರನ್ನು ಮೂಲ 
ಇಲಾಖೆಗೆ ಕಳುಹಿಸದೇ ಇರುವುದಕ್ಕೆ 
ಕಾರಣವೇನು; (ವಿವರ ನೀಡುವುದು) 


ಶ್ರೀಪ್ರಕಾಕಮಾಳಗ | ಪ್ರಥಮ ನರ್‌ ಸಹಾಹಕರು 


ಖಿ 


(ಇ) | ಕಳೆದ ಅಧಿವೇಶನದಲ್ಲಿ ತನಿಖೆ 
ನಡೆಸುವುದಾಗಿ ಸರ್ಕಾರ ಭರವಸೆ 
ನೀಡಿದ್ದು, ಇಲ್ಲಿಯವರೆಗೆ ತನಿಖೆ 
ಆರಂಭಿಸದೇ ಇರುವುದಕ್ಕೆ 
ಕಾರಣವೇನು; ಇದರಲ್ಲಿ ಸರ್ಕಾರದ 
ಪಾತ್ರವಿದೆಯೇ? 


| ಈ ಪೈಕಿ ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು ಶ್ರೀ ಪ್ರಕಾಶ 
ಮಾಳಗೆ ಇವರುಗಳು ಸದರಿ ವರ್ಗಾವಣೆ ಆದೇಶಕ್ಕೆ ಮಾನ್ಯ 
ಉಚ್ಛ ನ್ಯಾಯಾಲಯ, ಕಲಬುರ್ಗಿ ಪೀಠ ಇಲ್ಲಿ ರಿಟ್‌ ಪಿಟೇಷನ್‌ 
ಸಂ: 205160-61/2018ರ ಪ್ರಕರಣಗಳನ್ನು ದಾಖಲಿಸಿ, 
ತಡೆಯಾಜ್ಞೆಯನ್ನು ತಂದಿರುವುದರಿಂದ, ಸಂಸ್ಥೆಯ ಕರ್ತವ್ಯದಲ್ಲಿ 
ಮುಂದುವರೆದಿರುತ್ತಾರೆ. ಮಾನ್ಯ ನ್ಯಾಯಾಲಯವು ನೀಡಿರುವ 
ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ. 


ಈ ಹಿನ್ನೆಲೆಯಲ್ಲಿ, ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು 
ಶ್ರೀ ಪ್ರಕಾಶ ಮಾಳಗೆ ಅವರುಗಳ ಕಾರ್ಯನಿರ್ವಹಿಸುತ್ತಿದ್ದ 
ಶಾಖೆಯಿಂದ ಹಣಕಾಸಿನ ವ್ಯವಹಾರವಿಲ್ಲದ ಶಾಖೆಗಳಿಗೆ 
ಆಂತರಿಕ ಬದಲಾವಣೆ ಮಾಡಲಾಗಿರುತ್ತದೆ. 


ಶ್ರೀ ನಿಶ್ಚಿತ್‌ ವಿ.ಡಿ. ಆರ್ಥಿಕ ಸಲಹೆಗಾರರು, ಕಿದ್ವಾಯಿ ಸ್ಮಾರಕ 
ಗ್ರಂಥಿ ಸಂಸ್ಥೆ, ಬೆಂಗಳೂರು ಇವರನ್ನು ದಿನಾಂಕ: 
19/02/2018ನ ರಂದು ಬ್ರಿಮ್ಸ್‌ ಸಂಸ್ಥೆಯಲ್ಲಿ ಲಿಪಿಕ 
ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪ್ರಕಾಶ ಎಸ್‌, 
ಮತ್ತು ಶ್ರೀ ಪ್ರಕಾಶ ಮಾಳಗೆ ರವರು ಮಾಡಿರುವ 
ಅವ್ಯವಹಾರದ ಬಗ್ಗೆ ತನಿಖೆ ಕೈಗೊಳ್ಳಲು ಆದೇಶಿಸಿದ್ದು, ಸದರಿ 
ತನಿಖಾಧಿಕಾರಿಯು ತನಿಖೆ ಕೈಗೊಂಡು ದಿನಾಂಕ: 
19/06/2018 ರಂದು ಸರ್ಕಾರಕ್ಕೆ ತನಿಖಾ ವರದಿ 
ಸಲ್ಲಿಸಿರುತ್ತಾರೆ. ಇದನ್ನು ಪರಿಶೀಲಿಸಿ ಸರ್ಕಾರವು ದಿನಾಂಕ: 
04/08/2018 ರಂದು ಈ ಕೆಳಕಂಡ ಆರೋಪಿತ 
ಅಧಿಕಾರಿ/ನೌಕರರಿಗೆ ದೋಷಾರೋಪಣಾ ಪಟ್ಟಿ ಜಾರಿ 
ಮಾಡಲಾಗಿರುತ್ತದೆ. 

[ತಸ ಅಧಕಾರಿಸೆಬ್ಬಂದ ಹಸರು 

1 ಡಾ:ಸಿ ಚನ್ನಣ್ಣ- ನಿರ್ದೇಶಕರು 

ಶ್ರೀ ಆನಂದಸಾಗರ ರೆಡ್ಡಿ, ಮುಖ್ಯ ಆಡಳಿತಾಧಿಕಾರಿ 
555 ನತರ. ನಾನ ಅರಳರಾಿತಾರಿ | 


ಇದಕ್ಕೆ ಪ್ರತ್ಯುತ್ತರವಾಗಿ ಆರೋಪಿತ ಸಿಬ್ಬಂದಿಗಳು ಸಲ್ಲಿಸಿರುವ 
ಸಮಜಾಯಿಷಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಅಲ್ಲದೇ ವೈದ್ಯಕೀಯ 
ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳನ್ನು ಹೊರತುಪಡಿಸಿ, ಇತರೆ 
ಇಲಾಖೆಯ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ ಇಲಾಖಾ 
ವಿಚಾರಣೆ ನಡೆಸಲು ಸದರಿಯವರುಗಳ ಮಾತೃ ಇಲಾಖೆಗಳಾದ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು 
ಯೋಜನಾ ಇಲಾಖೆಯ ಸಹಮತಿ ಕೋರಿದ್ದು, ಸದರಿ 
ಇಲಾಖೆಯಿಂದ ಸಹಮತಿ ಸ್ವೀಕೃತವಾದ ನಂತರದಲ್ಲಿ ಇಲಾಖಾ 
ವಿಚಾರಣೆ ನಡೆಸುವ ಕುರಿತು ಕ್ರಮವಹಿಸಲಾಗುವುದು. 


ಕಡತ ಸಂ: ಎಂಇಡಿ 335 ಎಂ ಎಸ್‌ ಎಫ್‌ 2020 


ವೈದ್ಯಕೀಯ ಶಿಕ್ಷಣ ಸಚಿವರು. 


